WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಮಾರ್ಚ್ ೨೯ , ೨೦೧೨ ( ಚೈತ್ರ ೯ , ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


ಸಂಚಿಕೆ ೧೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

HIGH COURT OF KARNATAKA 

NOTIFICATION 
No.GOB(1) 21 ( 14 )/2012 , BANGALORE , DATED : 17th February, 2012 
The Presiding Officer of the court of Prl. Civil Judge and JMFC ., Kunigal, , is concurrently appointed as the Presiding 
Officer of the court of Addl. Civil Jugde and JMFC ., Kunigal, during the leave period of Sri. Natesha R ., Addl. Civil Judge and 
JMFC., Kunigal,i.e, from 03-03-2012 to 23-03-2012 (bdi). 

By Order of the High Court , 

K . SOMASHEKAR, 
P . R . 413 

Registrar (Judicial). 
HIGH COURT OF KARNATAKA 

NOTIFICATION 
No .GOB (I) 19 ( 18 )/2012 , BANGALORE, DATED : 25th February , 2012 


The Presiding Officer of the Fast Track court-II, Dharwad , sitting at Hubli, is concurrently appointed as the Presiding 
Officer of the court of | Addl. District and Sessions Judge, Dharwad, during the leave period of Sri.J.S.Deshpande, I Addl. District 
and Sessions Judge , Dharwad,i.e. from 28 -02- 2012 to 28 -03 -2012 (bdi). 

By Order ofthe High Court , 

K .SOMASHEKAR, 
P . R . 414 

Registrar (Judicial). 


HIGH COURT OF KARNATAKA 

NOTIFICATION 
No .GOB (1) 1/2012 , BANGALORE , DATED : 1st March , 2012 
The Presiding Officer of the Fast Track court- V, Bangalore Rural District, Bangalore is concurrently appointed as the 
Presiding Officer of the Fast Track court-l, Bangalore Rural District , Bangalore with immediate effect and until further orders . 

By Order of the High Court , 

P . KRISHANA BHAT, 
P . R , 415 

RegistrarGeneral . 
( ೨೯೭) 


9505 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


2007 -9 


HIGH COURT OF KARNATAKA 

NOTIFICATION 


No.GOB (l) 1/2012 , BANGALORE, DATED : 13th February, 2012 


Sri T. Venkatesh Naik , District Judge , OOD , Leave Reserve, High Court of Karnataka , Bangalore , is transferred 
and posted as XXIX Addl. City Civil and Sessions Judge , Bangalore City (Vacant Post), in the interest of public service , to 
take effect immediately. 

By Order of the High Court, 

P . KRISHANA BHAT, 
P . R . 416 

Registrar General. 


HIGH COURT OF KARNATAKA 

NOTIFICATION 
No. GOB(I) 20 (09)/2012 , BANGALORE , DATED : 13th February, 2012 
The Presiding Officer of the Court of the Senior Civil Judge, Chikodi, is concurrently appointed as the Presiding Officer 
of the Court of the Senior Civil Judge , Athani, during the leave period of Sri.B . Madhusudhan , Senior Civil Judge , Athani, i.e. 
from 07- 02-2012 to 16-04-2012 (bdi). 

By Order of the High Court, 

K . SOMASHEKAR , 
P . R . 417 

Registrar ( Judicial). 


U 


- U 


n 


HIGH COURT OF KARNATAKA 

NOTIFICATION 


No . GOB (1) 3 /2012, BANGALORE , DATED : 09th February , 2012 


The Presiding Officer of the Court of Prl. Civil Judge and JMFC ., Ramanagara , is concurrently appointed as the Presiding 
Officer of the Court of Addl . Civil Judge and JMFC ., Ramanagara , with effect from 13 -02 -2012 and until further orders . 

By Order of the High Court , 

P . KRISHANA BHAT , 
P . R . 418 

Registrar General. 


HIGH COURT OF KARNATAKA 

NOTIFICATION 
No .GOB (1) 3 /2012, BANGALORE , DATED : 15th February , 2012 


The Presiding Officer of the Court of II Addl. Civil Judge and JMFC ., Bijapur, is concurrently appointed as the Presiding 
Officer of the Court of III Addl. Civil Judge and JMFC ., Bijapur, with effect from 13-02 -2012, till the Presidng Officer of the said 
Court assumes the charge of his post after completion of training . 


By Order of the High Court, 
P . KRISHANA BHAT, 
Registrar General. 


P . R . 419 


HIGH COURT OF KARNATAKA 

NOTIFICATION 
No.GOB (I) 1/2012, BANGALORE, DATED : 23rd February , 2012 
The Presiding Officer of the Court of Addl. District and Sessions Judge , Bangalore Rural District, Bangalore is 
concurrently appointed as the Presiding Officer of the Court of Prl. District and Sessions Judge, Bangalore Rural District, 
Bangalore , with effect from 24- 02- 2012 and until further orders . 

By Order of the High Court, 

K . SOMASHEKAR , 
P . R . 420 

Registrar General I/c . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


೨೯೯ 


HIGH COURT OF KARNATAKA 


NOTIFICATION 


No .GOB (1) 21(16 )/2012 , BANGALORE, DATED : 01st March , 2012 


The Presiding Officer of the Court of Addl. Civil Judge and JMFC ., K .G . F., is concurrently appointed as the Presiding 
Officer of the Court of Prl. Civil Judge and Addl. JMFC ., K .G .F ., during the leave period of Smt. Vijetha Pinky D sa , Prl. Civil Judge 
and Addl.JMFC., K. G. F., i.e.from 13-02-2012 to 12-04-2012 (bdi). 

By Order of the High Court, 

K .SOMASHEKAR , 
P . R. 421 

Registrar ( Judicial). 
HIGH COURT OF KARNATAKA 


NOTIFICATION 


No .GOB (1) 22/2012 BANGALORE, DATED : 27th FEBRUARY , 2012. 


In exercise of the powers conferred by sub - Section (2) of Section 12 of the Code of Criminal Procedure , 1973, the Prl. 
Civil Judge and JMFC ., Gangavathi, has been appointed as Addl. Chief Judicial Magistrate for Koppal District and simultaneously, 
In exercise of power conferred by sub -Section (5 ) of Section 9 of Criminal Procedure Code , 1973 , he has been placed in 
additional charge of the Court of District and Sessions Judge, Koppal, from after office hours of 27 -01- 2012 till commencement of 
office hours of 30 - 01 - 2012 . 

By Order ofthe High Court, 

K .SOMASHEKAR , 
P . R . 422 

Registrar (Judicial). 
HIGH COURT OF KARNATAKA 


NOTIFICATION 
No .GOB(1) 2 /2012 , BANGALORE, DATED : 01stMarch , 2012 


The Presiding Officer of the court of XV Addl. Chief Metropolitan Magistrate , Bangalore is concurrently appointed as the 
Presiding Officer of the Court of ChiefMetropolitan Magistrate, Bangalore , with immediate effect and until further orders. 


By Order of the High Court, 
P . KRISHANA BHAT, 
RegistrarGeneral. 


PR, 423 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ವಾಕೈ 15 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 28ನೇ ಫೆಬ್ರವರಿ , 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ವಾಕ್ಕೆ 137 ಕೈಸೇವಿ 2005 ದಿನಾಂಕ: 20- 07 - 2005ರಲ್ಲಿನ ಕ್ರಮ ಸಂಖ್ಯೆ:8 ರಲ್ಲಿ "ಕಲಂ 3 ರಲ್ಲಿನ 
ದಿನಾಂಕ:23 - 01 -2003" ರ ಬದಲಾಗಿ " ದಿನಾಂಕ:30 - 01 - 2003" ಎಂದು ಹಾಗೂ "ಕಲಂ 4 ರಲ್ಲಿನ ದಿನಾಂಕ:22 - 01 - 2005" ರ ಬದಲಾಗಿ 
" ದಿನಾಂಕ: 29 - 01 -2005" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಲ್. ಎಸ್ . ವಾಸನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 424 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ). 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


ಭಾಗ- ೨ 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಾರಿಇ 05 ಸಾಸಂಸೇ 2012 , ಬೆಂಗಳೂರು, ದಿನಾಂಕ: 29ನೇ ಫೆಬ್ರವರಿ , 2012 . 


ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5ರ ಉಪಕಲಂ ( 2) ರಲ್ಲಿ ಹಾಗೂ ಕರ್ನಾಟಕ 
ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961 ರ ನಿಯಮ 3( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ . ಬಿ. ರಾಮಮೂರ್ತಿ, 
ಐ. ಎ . ಎಸ್., ಪ್ರಧಾನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ, ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆಂಗಳೂರು, ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಇಲ್ಲಿಯ ಮಂಡಳಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಹಾಗೂ ಶ್ರೀ ಪಿ. ಬಿ . ರಾಮಮೂರ್ತಿ, ಐ .ಎ .ಎಸ್., ಪ್ರಧಾನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ, ಇವರನ್ನು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ 
ಸಂಸ್ಥೆ , ಗುಲಬರ್ಗಾ ಇಲ್ಲಿಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರು ಮತ್ತು ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ರಾಮಚಂದ್ರ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ 


ಪಿ . ಆರ್ . 425 


PERSONNEL AND ADMINISTRATIVE REFORMS SECRETARIAT 


NOTIFICATION -I 


No.DPAR 54 SPS 2012 , BANGALORE, DATED : 07th March , 2012 


Shri . S. Ravi , IPS (KN -98 ), Superintendent of Police & Principal, Police Training College, Gulbarga is promoted to officiate 
in the Selection Grade carrying the scale of pay of Rs. 37 ,400 -67,000 + GP Rs.8700 retrospectively with effect from 01 -01- 2011 i.e., 
the date from which his junior Shri. Ravindra Prasad , IPS (KN - 98 ) was promoted and is continued in the present post . 


By Order and in the name of the Governor of Karnataka , 

N . SRINIVASA MURTHY, 
Under Secretary to Government, 

DP & AR (Services- IV). 


PR : 426 


PERSONNEL AND ADMINISTRATIVE REFORMS SECRETARIAT 


NOTIFICATION - II 


No . DPAR 54 SPS 2012, BANGALORE, DATED : 07th March , 2012 


Shri. S . Ravi , IPS (KN -98), Superintendent of Police & Principal, Police Training College ,Gulbarga is promoted to officiate 
in the Supertime scale of IPS (DIGP) carrying the pay scale of Rs. 37 ,400 -67 ,000 + GP Rs.8900 retrospectively with effect from 
25 -01 -2011 i.e., the date from which his junior Shri. Ravindra Prasad, IPS (KN - 98 ) was promoted . 


Shri. S . Ravi, IPS (KN - 98 ), Superintendent of Police & Principal, Police Training College, Gulbarga is posted with 
immediate effect and until further orders as Deputy Inspector General of Police , Prisons, Bangalore in existing vacancy . 


By Order and in the name of the Governor of Karnataka , 

N . SRINIVASA MURTHY, 
Under Secretary to Government, 

DP & AR (Services - IV ) . 


PR : 427 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


೩೦೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 04 ಆಸೇವ 2012, ಬೆಂಗಳೂರು, ದಿನಾಂಕ: 02ನೇ ಮಾರ್ಚಿ , 2012. 


2008ನೇ ಬ್ಯಾಚ್‌ನ ಈ ಕೆಳಕಂಡ ಕೆ.ಎ .ಎಸ್.(ಕಿರಿಯ ಶ್ರೇಣಿ) ಪ್ರೊಬೇಷನರ್ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ತರಬೇತಿ 

ಪಡೆಯುತ್ತಿದ್ದ ಜಿಲ್ಲೆ. 
ಶ್ರೀ /ಶ್ರೀಮತಿ 


ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


2 


ಇಸ್ಲಾವುದ್ದೀನ್ ಗದ್ಯಾಳ 

ಉಪವಿಭಾಗಾಧಿಕಾರಿ , ಬೆಳಗಾಂ ಉಪವಿಭಾಗ, ಬೆಳಗಾಂ - 
ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಜಿಲ್ಲೆ | | ಶ್ರೀ ವಿಜಯ ಮಹಂತೇಶ ದಾನಮ್ಮನವರ್, 

ಕೆ . ಎ .ಎಸ್ .( ಹಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ. 
ಬಸವರಾಜು 

ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, ಮೈಸೂರು 
ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ ಜಿಲ್ಲೆ - ಶ್ರೀಮತಿ ಡಿ. ಭಾರತಿ, ಕೆ.ಎ. ಎಸ್., ( ಹಿರಿಯ ಶ್ರೇಣಿ) 

ಇವರ ಸ್ಥಾನದಲ್ಲಿ . 
ರುದ್ರೇಶ್ ಎಸ್ . ಘಾಳಿ 

ಉಪವಿಭಾಗಾಧಿಕಾರಿ, ಗದಗ ಉಪವಿಭಾಗ, ಗದಗ – 
ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ ಜಿಲ್ಲೆ | ಖಾಲಿ ಹುದ್ದೆ 
ಹರ್ಷ ಎಸ್. ಶೆಟ್ಟಿ 

ಉಪವಿಭಾಗಾಧಿಕಾರಿ , ಬೈಲಹೊಂಗಲ ಉಪವಿಭಾಗ, 
ಜಿಲ್ಲಾಧಿಕಾರಿಗಳ ಕಛೇರಿ, ಗದಗ ಜಿಲ್ಲೆ 

ಬೆಳಗಾಂ ಜಿಲ್ಲೆ - ಖಾಲಿ ಹುದ್ದೆ 
ಹೆಚ್. ಬಿ .ಬೂದೆಪ್ಪ 

ಉಪವಿಭಾಗಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, 
ಜಿಲ್ಲಾಧಿಕಾರಿಗಳ ಕಛೇರಿ, ಉಡುಪಿ ಜಿಲ್ಲೆ 

ಚಿತ್ರದುರ್ಗ - ಶ್ರೀ .ಎನ್. ಎಂ . ನಾಗರಾಜ್ ಕೆ.ಎ .ಎಸ್., 

(ಕಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ | 
ಶಾಂತಾ ಎಲ್. ಹುಲ್ಮನಿ 

ಉಪವಿಭಾಗಾಧಿಕಾರಿ , ಸಾಗರ ಉಪವಿಭಾಗ , ಸಾಗರ , 
ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ - ಶ್ರೀ . ಜಿ .ಎಲ್. ಪ್ರವೀಣ್ಕುಮಾರ್ 

ಕೆ.ಎ . ಎಸ್., ( ಹಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ 
ಅಶೋಕ್. ಡಿ. ಆರ್. 

ಉಪವಿಭಾಗಾಧಿಕಾರಿ, ಹೊಸಪೇಟೆ ಉಪವಿಭಾಗ, ಬಳ್ಳಾರಿ 
ಜಿಲ್ಲಾಧಿಕಾರಿಗಳ ಕಛೇರಿ, ಬಳ್ಳಾರಿ ಜಿಲ್ಲೆ ಜಿಲ್ಲೆ - ಶ್ರೀ . ಕರೀಗೌಡ ಕೆ . ಎ .ಎಸ್ ., ( ಹಿರಿಯ ಶ್ರೇಣಿ) 

ಇವರ ಸ್ಥಾನದಲ್ಲಿ 
ಕೆ.ಹೆಚ್. ಜಗದೀಶ್ 

ಉಪವಿಭಾಗಾಧಿಕಾರಿ ಹಾಸನ ಉಪವಿಭಾಗ, ಹಾಸನ 
ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ ಖಾಲಿ ಹುದ್ದೆ 
ಅಶೋಕ್ ದುಡಗುಂಟೆ 

ಉಪವಿಭಾಗಾಧಿಕಾರಿ ಜಮಖಂಡಿ ಉಪವಿಭಾಗ, 
ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಜಿಲ್ಲೆ 

ಬಾಗಲಕೋಟೆ ಜಿಲ್ಲೆ - ಖಾಲಿ ಹುದ್ದೆ 
ಅನುರಾಧ ಜಿ. 

ಉಪವಿಭಾಗಾಧಿಕಾರಿ, ಕುಮಟ ಉಪವಿಭಾಗ, ಕುಮಟ - 
ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ ಜಿಲ್ಲೆ ಶ್ರೀ .ಸಿ. ವಿಜಯಕುಮಾರ್ ಕೆ. ಎ. ಎಸ್., ( ಹಿರಿಯ ಶ್ರೇಣಿ) 

ಇವರ ಸ್ಥಾನದಲ್ಲಿ, 


ವಿಜಯ ಬಿ . ಪಿ . 
ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ 


ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ , ಕೊಡಗು 
ಜಿಲ್ಲೆ - ಡಾ || ಎಂ . ಆರ್‌.ರವಿ, ಕೆ. ಎ .ಎಸ್., ( ಹಿರಿಯ 
ಶ್ರೇಣಿ) ಇವರ ಸ್ಥಾನದಲ್ಲಿ , 


ಎಸ್ . ನಾಗರಾಜು 
ಜಿಲ್ಲಾಧಿಕಾರಿಗಳ ಕಛೇರಿ, ಬಾಗಲಕೋಟೆ ಜಿಲ್ಲೆ 


ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, 
ದಾವಣಗೆರೆ - ಶ್ರೀ . ಮಹಂತೇಶ್ ಬಿಳಗಿ, ಕೆ. ಎ.ಎಸ್., 
(ಹಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ, 


೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


ಭಾಗ - ೨ 


ಕ್ರಸ. 


ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ತರಬೇತಿ 

ಪಡೆಯುತ್ತಿದ್ದ ಜಿಲ್ಲೆ. 
ಶ್ರೀ /ಶ್ರೀಮತಿ 
ಸ್ನೇಹಾ ಸಿ. ವಿ. 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ 


ಉಪವಿಭಾಗಾಧಿಕಾರಿ , ರಾಮನಗರ ಉಪವಿಭಾಗ , 
ರಾಮನಗರ - ಶ್ರೀ . ನವೀನ್ ಕುಮಾರ್ ರಾಜು , 
ಕೆ. ಎ.ಎಸ್., (ಕಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ, 


ಉಪವಿಭಾಗಾಧಿಕಾರಿ, ಹಾವೇರಿ ಉಪವಿಭಾಗ , ಹಾವೇರಿ - 
ಖಾಲಿ ಹುದ್ದೆ. 


ಚನ್ನಬಸಪ್ಪ ಕೆ. 
ಜಿಲ್ಲಾಧಿಕಾರಿಗಳ ಕಛೇರಿ, ಹಾವೇರಿ ಜಿಲ್ಲೆ 
ಪುಷ್ಪಲತಾ ಹೆಚ್, 
ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ಜಿಲ್ಲೆ 


ಉಪವಿಭಾಗಾಧಿಕಾರಿ, ಬಾಗಲಕೋಟೆಉಪವಿಭಾಗ, 
ಬಾಗಲಕೋಟೆ - ಶ್ರೀ .ಗೋವಿಂದರೆಡ್ಡಿ, ಕೆ.ಎ .ಎಸ್., ( ಹಿರಿಯ 
ಶ್ರೇಣಿ) ಇವರ ಸ್ಥಾನದಲ್ಲಿ, 
ಉಪವಿಭಾಗಾಧಿಕಾರಿ, ಯಾದಗಿರಿ ಉಪವಿಭಾಗ, 
ಯಾದಗಿರಿ - ಖಾಲಿ ಹುದ್ದೆ. 


ಸಿದ್ಧಲಿಂಗಯ್ಯ ಎಸ್. ಹಿರೇಮರ್, 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಳಗಾಂ ಜಿಲ್ಲೆ 


ಐಷಾ ಪರ್ವೀನ್, 
ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ ಜಿಲ್ಲೆ 


ಉಪವಿಭಾಗಾಧಿಕಾರಿ , ಕೋಲಾರ ಉಪವಿಭಾಗ, ಕೋಲಾರ 
ಶ್ರೀ . ಆರ್.ಎಸ್ . ಪೆದ್ದಪ್ಪಯ್ಯ , ಕೆ.ಎ .ಎಸ್., ( ಹಿರಿಯ ಶ್ರೇಣಿ) 
ಇವರ ಸ್ಥಾನದಲ್ಲಿ . 
ಉಪವಿಭಾಗಾಧಿಕಾರಿ, ಮಧುಗಿರಿ ಉಪವಿಭಾಗ, 
ತುಮಕೂರು ಜಿಲ್ಲೆ - ಖಾಲಿ ಹುದ್ದೆ. 


ಅನಿತಾ ಸಿ , 


ಜಿಲ್ಲಾಧಿಕಾರಿಗಳ ಕಛೇರಿ, ರಾಮನಗರ ಜಿಲ್ಲೆ 


ಭಾಗ - 1 


ಈ ಕೆಳಕಂಡ ಕೆ. ಎ .ಎಸ್. (ಕಿರಿಯ ಶ್ರೇಣಿ) ( ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರ.ಸ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ 
ವಿಜಯ ಮಹಂತೇಶ್ ದಾನಮ್ಮನವರ್ ವಿಶೇಷ ಭೂಸ್ವಾಧೀನಾಧಿಕಾರಿ , ನ್ಯಾಷನಲ್‌ ಹೈವೇ ಅಥಾರಿಟಿ 
ಕೆ.ಎ .ಎಸ್.(ಹಿರಿಯ ಶ್ರೇಣಿ) ಹಿರಿಯ 

ಆಫ್ ಇಂಡಿಯಾ ( NHAI), ಧಾರವಾಡ- ಖಾಲಿ ಹುದ್ದೆ 
ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, 
ಬೆಳಗಾಂ 


ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿ 
ಅಭಿವೃದ್ಧಿ ಯೋಜನೆ (K-SHIP ), ಬೆಂಗಳೂರು- ಶ್ರೀ 
ಹೆಚ್. ಬಸವರಾಜೇಂದ್ರ ಕೆ. ಎ.ಎಸ್., ( ಹಿರಿಯ ಶ್ರೇಣಿ) 
ಇವರ ಸ್ಥಾನದಲ್ಲಿ. 


ಡಿ. ಭಾರತಿ 
ಕೆ.ಎ .ಎಸ್.(ಹಿರಿಯ ಶ್ರೇಣಿ) ಹಿರಿಯ 
ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, 
ಮೈಸೂರು 
ಎನ್. ಎಂ . ನಾಗರಾಜ್ , 
ಕೆ. ಎ .ಎಸ್.(ಕಿರಿಯ ಶ್ರೇಣಿ) 
ಉಪವಿಭಾಗಾಧಿಕಾರಿ , ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ 


ವಿಶೇಷ ಭೂಸ್ವಾಧೀನಾಧಿಕಾರಿ, ನ್ಯಾಷನಲ್‌ ಹೈವೇ ಅಥಾರಿಟಿ 
ಆಫ್ ಇಂಡಿಯಾ ( NHAI), ಹಾಸನ- ಖಾಲಿ ಹುದ್ದೆ 


ಕರೀಗೌಡ 


ಕೆ. ಎ .ಎಸ್.( ಹಿರಿಯ ಶ್ರೇಣಿ) ಹಿರಿಯ 
ಉಪವಿಭಾಗಾಧಿಕಾರಿ, ಹೊಸಪೇಟೆ ಉಪವಿಭಾಗ, 
ಹೊಸಪೇಟೆ 


ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ, 
ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


೩೦೩ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ 
ಡಾ : ಎಂ . ಆರ್. ರವಿ 

ವಿಶೇಷ ಭೂಸ್ವಾಧೀನಾಧಿಕಾರಿ , ನ್ಯಾಷನಲ್‌ ಹೈವೇ ಅಥಾರಿಟಿ 
ಕೆ. ಎ .ಎಸ್.( ಹಿರಿಯ ಶ್ರೇಣಿ) ಹಿರಿಯ | ಆಫ್ ಇಂಡಿಯಾ ( NHAI), ಮಳವಳ್ಳಿ - ಖಾಲಿ ಹುದ್ದೆ 
ಉಪವಿಭಾಗಾಧಿಕಾರಿ , ಮಡಕೇರಿ ಉಪವಿಭಾಗ, 
ಮಡಕೇರಿ 


6 


ಮಹಂತೇಶ್ ಬಿಳಗಿ 

ಜನರಲ್ ಮ್ಯಾನೇಜರ್ ( ಆಡಳಿತ ಮತ್ತು ಮಾನವ 
ಕೆ. ಎ .ಎಸ್.( ಹಿರಿಯ ಶ್ರೇಣಿ) ಹಿರಿಯ | ಸಂಪನ್ಮೂಲ), ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 
ಉಪವಿಭಾಗಾಧಿಕಾರಿ , ದಾವಣಗೆರೆ ಉಪವಿಭಾಗ, ನಿಯಮಿತ, ಹುಬ್ಬಳ್ಳಿ ಖಾಲಿ ಹುದ್ದೆಗೆ ನೇಮಿಸಲು ಇವರ 
ದಾವಣಗೆರೆ 

ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದೆ. 
ಗೋವಿಂದರೆಡ್ಡಿ 

ವಿಶೇಷ ಭೂಸ್ವಾಧೀನಾಧಿಕಾರಿ , ನ್ಯಾಷನಲ್‌ ಹೈವೇ ಅಥಾರಿಟಿ 
ಕೆ. ಎ .ಎಸ್ .( ಹಿರಿಯ ಶ್ರೇಣಿ) ಹಿರಿಯ 

ಆಫ್ ಇಂಡಿಯಾ ( NHAI), ಬಿಜಾಪುರ - ಖಾಲಿ ಹುದ್ದೆ 
ಉಪವಿಭಾಗಾಧಿಕಾರಿ , ಬಾಗಲಕೋಟೆ 
ಉಪವಿಭಾಗ, ಬಾಗಲಕೋಟೆ 
ಜಿ.ಎಲ್. ಪ್ರವೀಣ್ಕುಮಾರ್ 

ವಿಶೇಷ ಜಿಲ್ಲಾಧಿಕಾರಿ, ( ದಾಖಲೆಗಳ ಆಧುನೀಕರಣ) ಭೂಮಿ 
ಕೆ.ಎ .ಎಸ್.( ಹಿರಿಯ ಶ್ರೇಣಿ) ಹಿರಿಯ 

ಮತ್ತು ನಗರ ಆಸ್ತಿ ನೋಂದಣಿ, ಕಂದಾಯ ಇಲಾಖೆ 
ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ, 

ಬೆಂಗಳೂರು 
ಸಾಗರ 
ನವೀನ್ ಕುಮಾರ್ ರಾಜು, 

ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಕೈಗಾರಿಕಾ 
ಕೆ.ಎ .ಎಸ್.( ಕಿರಿಯ ಶ್ರೇಣಿ) 

ಪ್ರದೇಶಾಭಿವೃದ್ಧಿ ಮಂಡಳಿ ಬೆಂಗಳೂರು- ಖಾಲಿ ಹುದ್ದೆಗೆ 
ಉಪವಿಭಾಗಾಧಿಕಾರಿ, ರಾಮನಗರ ಉಪವಿಭಾಗ, 

ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ 
ರಾಮನಗರ 

ಇಲಾಖೆಯ ವಶಕ್ಕೆ ನೀಡಿದೆ. 


8 


ಸಂಗಪ್ಪ. 
ಕೆ.ಎ .ಎಸ್.(ಕಿರಿಯ ಶ್ರೇಣಿ) 
ಉಪವಿಭಾಗಾಧಿಕಾರಿ, ಗುಲ್ಬರ್ಗಾ ಉಪವಿಭಾಗ, 
ಗುಲ್ಬರ್ಗಾ 
ಶ್ರೀ ಎಸ್ . ಜಿ . 

ಸೋಮಶೇಖರ್, 
ಕೆ. ಎ . ಎಸ್ .( ಕಿರಿಯ ಶ್ರೇಣಿ) 
ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, 
ಬಿಜಾಪುರ ಜಿಲ್ಲೆ ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿ 


ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿ ಬೆಂಗಳೂರು- ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಯ ವಶಕ್ಕೆ ನೀಡಿದೆ. 
ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ, ವಿಶೇಷ 
ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿ, ವಿಭಾಗೀಯ ಕಛೇರಿ, ಮೈಸೂರು - ಖಾಲಿ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ . ಆ . ಸು . ಇ. (ಸೇವೆಗಳು - 2). 


ಪಿ . ಆರ್ . 428 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 219 ಆಸೇವ 2011 (1), ಬೆಂಗಳೂರು, ದಿನಾಂಕ: 02ನೇ ಮಾರ್ಚಿ, 2012 . 
ಅಧಿಸೂಚನೆ ಸಂಖ್ಯೆ: DPAR 2 SKG 2000 ದಿನಾಂಕ: 4 - 3 - 2006 ಹಾಗೂ ಸಂಖ್ಯೆ : DPAR 2 SKG 2009 ದಿನಾಂಕ: 3 -12 - 2009 ರಲ್ಲಿ 
ಪ್ರಕಟಿಸಿರುವ ಕೆ.ಎ .ಎಸ್ ಸಮೂಹ- ಎ ( ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ. ಎ .ಎಸ್. ಸಮೂಹ 


೩೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


ಭಾಗ - ೨ 


ಎ(ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 24450 -31800 ರ ವೇತನ ಶ್ರೇಣಿಯ ಕೆ.ಎ.ಎಸ್.(ಆಯ್ಕೆ ಶ್ರೇಣಿ) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ವ 

ಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ . 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಬಡ್ತಿ ಮೇಲೆನೇಮಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 


ಡಾ : ವಿ . ಎಸ್ . ಚೌಗುಲಾ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಬೆಳಗಾವಿ ಜಿಲ್ಲೆ ಹುದ್ದೆಯನ್ನು 
ಕೆ.ಎ .ಎಸ್ .(ಆಯ್ಕೆ ಶ್ರೇಣಿ) ವೃಂದಕ್ಕೆ ಉನ್ನತೀಕರಿಸಿ ಅದೇ 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ . 


ಶಂಕರಪ್ಪ 
ಮುಖ್ಯ ಆಡಳಿತಾಧಿಕಾರಿ, ಆಯುಷ್ ನಿರ್ದೇಶನಾಲಯ , 
ಬೆಂಗಳೂರು. 


ಮುಖ್ಯ ಆಡಳಿತಾಧಿಕಾರಿ , ಆಯುಷ್ ನಿರ್ದೇಶನಾಲಯ , 
ಬೆಂಗಳೂರು, ಹುದ್ದೆಯನ್ನು ಕೆ.ಎ .ಎಸ್.(ಆಯ್ಕೆ ಶ್ರೇಣಿ) 
ವೃಂದಕ್ಕೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 429 

ಸಿ. ಆ. ಸು . ಇ. (ಸೇವೆಗಳು - 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 279 ಸೇಇಮು2011, ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್ , 2011 . 
ಶ್ರೀ ದೇವಿಪ್ರಸಾದ್ , ನಿರ್ದೇಶಕರು, ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಪಠ್ಯ ಪುಸ್ತಕಗಳ ಸಂಘ, ಬೆಂಗಳೂರು (ಅಮಾನತ್ತಿನಲ್ಲಿ) ಇವರು 60 
ವರ್ಷಗಳ ವಯೋಮಿತಿ ತಲುಪಿ ದಿನಾಂಕ: 31 - 07 - 2012 ರಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 430 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 

428 ಪೊಸಿಪ 2011 , ಬೆಂಗಳೂರು, ದಿನಾಂಕ: 06ನೇ ಮಾರ್ಚಿ, 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಒಇ 17 ಪೊಸಿಪ 2008 ದಿನಾಂಕ: 12 - 08 - 2011ರ ಅಧಿಸೂಚನೆಗೆ ಅನುಬಂಧದಲ್ಲಿನ ಕ್ರಮ ಸಂಖ್ಯೆ 
30ರಲ್ಲಿರುವ ಶ್ರೀ ಎಂ . ಸತ್ಯಶೀಲ, ಡಿವೈ .ಎಸ್. ಪಿ( ಸಶಸ್ತ್ರ) ರವರ ಜನ್ಮ ದಿನಾಂಕವನ್ನು ದಿನಾಂಕ 09 - 05 -1958ರ ಬದಲಾಗಿ ದಿನಾಂಕ 09 - 03- 1958 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ .ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 431 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ ). 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 


ಇ 07 ರೇಉನಿ 2012 , ಬೆಂಗಳೂರು, ದಿನಾಂಕ : 02ನೇ ಮಾರ್ಚಿ, 2012 . 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಕೆ . ಶಿವರಾಮ್, ಭಾಆಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರನ್ನು ಶ್ರೀ 


ಭಾಗ - ೨ 


- ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


೩೦೫ 


ಎನ್.ಸಿ. ಮುನಿಯಪ್ಪ, ಭಾಆಸೇ ., ಹಿಂದಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಪ್ರಭಾರ), ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರ ಸ್ಥಾನದಲ್ಲಿ 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಎಸ್ . ಚಂದ್ರಶೇಖರ್, 

ಪೀಠಾಧಿಕಾರಿ , 
ಪಿ. ಆರ್ . 432 

ತೋಟಗಾರಿಕೆ ಇಲಾಖೆ (ರೇಷೆ) . 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 06 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚಿ, 2012 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರ ನಿಯಮ 26 (2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಸಂಜೀವಪ್ಪ ಹೆಚ್. ಚಲವಾದಿ, ವಕೀಲರು , ಇವರನ್ನು 
ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ಎ .ಗೌರೀಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 433 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ವಾಕೈ 129 ಸಸಕಾ 2011 , ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 376 ಎಸಸೇ 2011 ದಿನಾಂಕ: 12 - 12 - 2011ರಲ್ಲಿ ಶ್ರೀ ಭೀಮಸೇನ್ ಬಂಕದ, ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು ಇವರನ್ನು ಸಮಾಪನಾಧಿಕಾರಿ, ಗೌರಿಬಿದನೂರು ಸಹಕಾರ ಸಕ್ಕರೆ ಕಾರ್ಖಾನೆ ನಿಯಮಿತ, ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ 
ಸಕ್ಕರೆ ನಿರ್ದೇಶಕರ ಕಛೇರಿ ಸಂಕೀರ್ಣ, ಬೆಂಗಳೂರು ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಲಾಗಿದ್ದು, ಸದರಿಯವರ ಸೇವೆಯು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಅವಶ್ಯಕತೆ ಇರುವುದಿಲ್ಲವಾದ್ದರಿಂದ ಅವರ ಸೇವೆಯನ್ನು ಸಹಕಾರ 
ಇಲಾಖೆಗೆ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಿರುಗಿಸಲಾಗಿದೆ. 


ಶ್ರೀಯುತರು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಕೂಡಲೇ ಸಹಕಾರ ಇಲಾಖೆಯಲ್ಲಿ ಹಾಜರಾಗುವಂತೆ ಈ ಮೂಲಕ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ರಾಮಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 444 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಸಹಕಾರಿ ಸಕ್ಕರೆ). 


ವಾರ್ತಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಸಂವಾಪ್ರ: 54: ವಾಪ್ರಸಿ: 2011 , ಬೆಂಗಳೂರು, ದಿನಾಂಕ : 08ನೇ ಮಾರ್ಚ್, 2012 . 
ಶ್ರೀ ಬಸವರಾಜು, ತಾಂತ್ರಿಕ ಅಧಿಕಾರಿ ( ಚಲನಚಿತ್ರ), ವಾರ್ತಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು, ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ರೂ .14 ,050- 25050 ರ ವೇತನ ಶ್ರೇಣಿಯ ಛಾಯಾ ಮತ್ತು ಚಲನಚಿತ್ರ ಅಧಿಕಾರಿ ಹುದ್ದೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಅವರನ್ನು 


೩೦೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 

ಭಾಗ - ೨ 
ಮುಂದಿನ ಆದೇಶದವರೆಗೆ ವಾರ್ತಾ ಇಲಾಖೆಯ ಕೇಂದ್ರ ಕಛೇರಿಯಲ್ಲಿ ಶ್ರೀ ಸಿ. ಮಹಾದೇವಯ್ಯನವರ ಮುಂಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ 


ವಾರ್ತಾ 


ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಕೃಷ್ಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 


ಪಿ .ಆರ್. 445 


01 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಿಆಸುಇ 49 ಆಸೇವ 2012 , ಬೆಂಗಳೂರು, ದಿನಾಂಕ : 13ನೇ ಮಾರ್ಚಿ, 2012 . 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಆಸೇವ 2012 ದಿನಾಂಕ: 02 -03-2012ರಲ್ಲಿ ಕೆ.ಎ.ಎಸ್.(ಕಿರಿಯ ಶ್ರೇಣಿ)/( ಹಿರಿಯ ಶ್ರೇಣಿ) 
ಅಧಿಕಾರಿಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಹೊರಡಿಸಿದ ಆದೇಶವನ್ನು ಮಾರ್ಪಡಿಸಿ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 
ಸಿದ್ದಲಿಂಗಯ್ಯ ಎಸ್. ಹಿರೇಮರ್, 

ಉಪವಿಭಾಗಾಧಿಕಾರಿ , ಬೈಲಹೊಂಗಲ ಉಪವಿಭಾಗ, 
ಕಿರಿಯ ಶ್ರೇಣಿ ಉಪವಿಭಾಗಾಧಿಕಾರಿ , ಯಾದಗಿರಿ ಉಪವಿಭಾಗ, | ಬೈಲಹೊಂಗಲ ಬೆಳಗಾಂ ಜಿಲ್ಲೆ ಖಾಲಿ ಹುದ್ದೆ. 
ಯಾದಗಿರಿ ಹುದ್ದೆಗೆ ಸ್ಥಳನಿಯುಕ್ತಿ ಆದೇಶದಲ್ಲಿ 
ಬಿ . ಪಿ . ವಿಜಯ , 

ಉಪವಿಭಾಗಾಧಿಕಾರಿ, ಯಾದಗಿರಿ ಉಪವಿಭಾಗ, 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ , ಮಡಿಕೇರಿ ಉಪವಿಭಾಗ, | ಯಾದಗಿರಿ ಜಿಲ್ಲೆ ಖಾಲಿ ಹುದ್ದೆ. 
ಮಡಿಕೇರಿ, ಕೊಡಗು ಜಿಲ್ಲೆ ಹುದ್ದೆಗೆ ಸ್ಥಳನಿಯುಕ್ತಿ ಆದೇಶದಲ್ಲಿ 
ಹರ್ಷಾ ಎಸ್. ಶೆಟ್ಟಿ , 

ಉಪವಿಭಾಗಾಧಿಕಾರಿ, ಗುಲ್ಬರ್ಗಾ ಉಪವಿಭಾಗ, 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಬೈಲಹೊಂಗಲ ಗುಲ್ಬರ್ಗಾ ಖಾಲಿ ಹುದ್ದೆ. 
ಉಪವಿಭಾಗ , ಬೈಲಹೊಂಗಲ ಹುದ್ದೆಗೆ ಸ್ಥಳನಿಯುಕ್ತಿ 
ಆದೇಶದಲ್ಲಿ 
ಶಾಂತಾ ಎಲ್. ಹುಲ್ಮನಿ, 

ಉಪವಿಭಾಗಾಧಿಕಾರಿ, ಮಂಡ್ಯ ಉಪವಿಭಾಗ, ಮಂಡ್ಯ 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ , ಸಾಗರ ಉಪವಿಭಾಗ, - ಶ್ರೀ ರಂಗಪ್ಪ, ಕೆ. ಎ.ಎಸ್., ( ಕಿರಿಯ ಶ್ರೇಣಿ) ಇವರ 
ಸಾಗರ ಹುದ್ದೆಗೆ ಸ್ಥಳನಿಯುಕ್ತಿ ಆದೇಶದಲ್ಲಿ 

ಸ್ಥಾನದಲ್ಲಿ . 
ಪುಷ್ಪಲತಾ 

ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಬಾಗಲಕೋಟೆ ಮಡಿಕೇರಿ, ಕೊಡಗು ಜಿಲ್ಲೆ - ಡಾ|| ಎಂ . ಆರ್.ರವಿ , 
ಉಪವಿಭಾಗ, ಬಾಗಲಕೋಟೆ ಹುದ್ದೆಗೆ ಸ್ಥಳನಿಯುಕ್ತಿ 

ಕೆ. ಎ .ಎಸ್. (ಹಿರಿಯ ಶ್ರೇಣಿ) ಇವರ ಸ್ಥಾನದಲ್ಲಿ . 
ಆದೇಶದಲ್ಲಿ 
ಹೆಚ್. ಟಿ . ಬೂದೆಪ್ಪ, ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಇಂಡಿ 
ಉಪವಿಭಾಗಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ , ಚಿತ್ರದುರ್ಗ - ಖಾಲಿ ಹುದ್ದೆ. 
ಹುದ್ದೆಗೆ ಸ್ಥಳನಿಯುಕ್ತಿ ಆದೇಶದಲ್ಲಿ | 
ಗೋವಿಂದ ರೆಡ್ಡಿ, ಹಿರಿಯ ಶ್ರೇಣಿ, 

ಹಿರಿಯ ಉಪವಿಭಾಗಾಧಿಕಾರಿ , ಬಾಗಲಕೋಟೆ 
ವಿಶೇಷ ಭೂಸ್ವಾಧೀನಾಧಿಕಾರಿ, ನ್ಯಾಷನಲ್‌ ಹೈವೇ ಅಥಾರಿಟಿ ಉಪವಿಭಾಗ, ಬಾಗಲಕೋಟೆ ಹುದ್ದೆಯಲ್ಲಿಯೇ 
ಆಫ್ ಇಂಡಿಯಾ ( NHAI) ಬಿಜಾಪುರ ಹುದ್ದೆಗೆ ಸ್ಥಳನಿಯುಕ್ತಿ ಮುಂದುವರಿಸಿದೆ. 
ಆದೇಶದಲ್ಲಿ 
ಜಿ .ಎಲ್. ಪ್ರವೀಣ್ಕುಮಾರ್, ಹಿರಿಯ ಶ್ರೇಣಿ, 

ಹಿರಿಯ ಉಪವಿಭಾಗಾಧಿಕಾರಿ , ಸಾಗರ ಉಪವಿಭಾಗ, 
ವಿಶೇಷ ಜಿಲ್ಲಾಧಿಕಾರಿ ( ದಾಖಲೆಗಳ ಆಧುನೀಕರಣ), ಭೂಮಿ ಸಾಗರ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಮತ್ತು ನಗರ ಆಸ್ತಿ ನೋಂದಣಿ, ಕಂದಾಯ ಇಲಾಖೆ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ 


06 


08 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


೩೦೭ 


ಅಧಿಕಾರಿಯ ಹೆಸರು 


ಕ್ರಸ 


ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


09 


ಉಪ ನಿರ್ದೇಶಕರು ( ಜಾಗೃತ ದಳ), ಗಣಿ ಮತ್ತು 
ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


ಶ್ರೀ /ಶ್ರೀಮತಿ 
ಕರೀಗೌಡ, ಹಿರಿಯ ಶ್ರೇಣಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಗೃಹ ಮಂಡಳಿ, 
ಬೆಂಗಳೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 
ಎನ್. ಎಂ . ನಾಗರಾಜ್ , ಹಿರಿಯ ಶ್ರೇಣಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ , ನ್ಯಾಷನಲ್‌ ಹೈವೇ ಅಥಾರಿಟಿ 
ಆಫ್ ಇಂಡಿಯಾ, ಹಾಸನ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 


ಉಪವಿಭಾಗಾಧಿಕಾರಿ , ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಭಾಗ - 1 


ಶ್ರೀ ಎಸ್.ರಂಗಪ್ಪ, ಕೆ. ಎ.ಎಸ್. ( ಕಿರಿಯ ಶ್ರೇಣಿ), ಉಪವಿಭಾಗಾಧಿಕಾರಿ, ಮಂಡ್ಯ ಉಪವಿಭಾಗ , ಮಂಡ್ಯ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಂದಾಯ ಅಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ , 
ಮೈಸೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 446 

ಸಿ . ಆ . ಸು . ಇ . (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಆಸೇವ 2012 , ಬೆಂಗಳೂರು, ದಿನಾಂಕ : 13ನೇ ಮಾರ್ಚಿ, 2012 . 
ಈ ಕೆಳಕಂಡ ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) ವೃಂದದ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು- ಶ್ರೀ ಎಂ. ಮಲ್ಲಯ್ಯ ಇವರ ಸ್ಥಾನದಲ್ಲಿ. 


ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಸಂಖ್ಯೆ | ಶ್ರೀಯುತರು 

ಶ್ರೀ ಆರ್ . ಶ್ರೀನಿವಾಸ, 
| ಕೆ. ಎ .ಎಸ್ .( ಆಯ್ಕೆ ಶ್ರೇಣಿ), ಪ್ರಧಾನ 
ವ್ಯವಸ್ಥಾಪಕರು , ಕರ್ನಾಟಕ ಸಾರ್ವಜನಿಕ 
ಜಮೀನುಗಳ ನಿಗಮ (ನಿಯಮಿತ) ಬೆಂಗಳೂರು 
ಶ್ರೀ ಎಂ . ಮಲ್ಲಯ್ಯ , 
ಕೆ. ಎ . ಎಸ್ .(ಆಯ್ಕೆ ಶ್ರೇಣಿ) , ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು. 


ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಸಾರ್ವಜನಿಕ 
ಜಮೀನುಗಳ ನಿಗಮ (ನಿಯಮಿತ) ಬೆಂಗಳೂರು 
ಶ್ರೀ ಆರ್. ಶ್ರೀನಿವಾಸ, ಇವರ ಸ್ಥಾನದಲ್ಲಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ. ಸು . ಇ . (ಸೇವೆಗಳು - 2 ) . 


ಪಿ . ಆರ್ . 447 


೩೦೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


ಭಾಗ- ೨ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಪಿಡಿ 169 ಎಸ್ ಎಸ್ ಎಂ 2011 , ಬೆಂಗಳೂರು, ದಿನಾಂಕ: 12ನೇ ಮಾರ್ಚಿ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಿಡಿ 135 ಎಸ್‌ಎಸ್‌ಎಂ 2008, ದಿನಾಂಕ: 05 - 03 - 2010 ರಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯಕ್ಕೆ ಸೇರಿದ 09 ಸಹಾಯಕ ನಿರ್ದೇಶಕರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರ ಮೇರೆಗೆ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿತ್ತು. 

ಈ ಸಂಬಂಧ ಬಡ್ತಿಗಾಗಿ ಪ್ರಸ್ತಾಪಿಸಲಾಗಿರುವ ಮೇಲಿನ ಅಧಿಸೂಚನೆಯ ಕ್ರಮ ಸಂಖ್ಯೆ (1) ರ ಶ್ರೀ ಬಿ.ಎಸ್‌. ವಾಲಿ ಇವರು 
ದಿನಾಂಕ: 28 - 02 -2011 ರಂದು ಮತ್ತು ಕ್ರಮ ಸಂಖ್ಯೆ ( 7) ರ ಶ್ರೀ ಎಸ್.ಎಸ್. ಸಂಪತ್ ಕುಮಾರ್ ಇವರು ದಿನಾಂಕ: 31 - 01 -2011 ರಂದು 
ವಯೋನಿವೃತ್ತಿ ಹೊಂದಿರುವುದರಿಂದ ಸದರಿಯವರುಗಳ ಹೆಸರುಗಳನ್ನು ಮುಂಬಡ್ತಿಗಾಗಿ ನಿಯಮಾನುಸಾರ ಸಕ್ರಮಗೊಳಿಸುವ ಪ್ರಸ್ತಾವನೆಯಲ್ಲಿ 
ಅವರುಗಳ ಹೆಸರುಗಳನ್ನು ಕೈಬಿಡಲಾಗಿದೆ. ಹಾಗೂ ಕ್ರಮ ಸಂಖ್ಯೆ (4) ರ ಶ್ರೀ ಎ.ಸಿ. ಬಾಪ್ರಿ ಇವರು ವೈಯಕ್ತಿಕ ಕಾರಣಗಳ ಮೇರೆಗೆ ಮುಂಬಡ್ತಿ 
ಹುದ್ದೆಯಲ್ಲಿ ವರದಿ ಮಾಡಿಕೊಳ್ಳದೆ, ಸರ್ಕಾರಕ್ಕೆ ಮನವಿ ನೀಡಿ ಒಂದು ವರ್ಷದ ಅವಧಿಗೆ ಮುಂದೂಡಿರುವುದರಿಂದ ಇವರು ನಿಯಮ 32 ರಡಿ 
ಸ್ವತಂತ್ರ ಪ್ರಭಾರವನ್ನು ಅಂಗೀಕರಿಸಿಲ್ಲವೆಂದು ಪರಿಗಣಿಸಿ ಕೈ ಬಿಡಲಾಗಿದೆ. 

ಆದುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 ರ ನಿಯಮ 32 ರಡಿ ಸ್ವತಂತ್ರ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಈ ಕೆಳಕಂಡ 06 ಉಪ ನಿರ್ದೇಶಕರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 32ರಡಿಯಲ್ಲಿ ನೀಡಲಾಗಿದ್ದ 
ಮುಂಬಡ್ತಿಯನ್ನು ರೂ . 18 ,150 - 26 ,925 ವೇತನ ಶ್ರೇಣಿಯ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಆಧಾರದ ಮೇಲೆ ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಸಕ್ರಮಗೊಳಿಸಿ ಪ್ರಸ್ತುತ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿಯೇ ಮುಂದುವರೆಸಿದೆ. 


ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಕಛೇರಿ 


ಕ್ರಸಂ 


ಅಧಿಕಾರಿಯ ಹೆಸರು 
ಶ್ರೀ /ಶ್ರೀಮತಿ 


ಮೀನಾಕುಮಾರಿ ಜೆ, ಗಂಗೊಳ್ಳಿ 


ಉಪ ನಿರ್ದೇಶಕರು ( ಸಾಂಖ್ಯಿಕ) ಆಯುಕ್ತರವರ ಕಛೇರಿ, 
ಕೃಷಿ ನಿರ್ದೇಶನಾಲಯ, ಶೇಷಾದ್ರಿ ರಸ್ತೆ , ಬೆಂಗಳೂರು. 


ಸಿ. ಎಸ್ . ಚಿಕ್ಕಮಠ 


ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಹಳಿಯಾಳ , 
ಕಾರವಾರ, ಉತ್ತರಕನ್ನಡ ಜಿಲ್ಲೆ. 


| ಹೆಚ್. ಮುನಿರಾಜು 


ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಕೇಂದ್ರ ಕಛೇರಿ, ಬೆಂಗಳೂರು. 


ಎ. ಎಫ್ . ಕಾರವಾರ 


ಉಪ ನಿರ್ದೇಶಕರು, ಪಿ .ಎಫ್. ಆರ್. ವಿಭಾಗ , ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು. 


ಸಿ. ರಾಮಶೆಟ್ಟಿಗಾರ್ 


ಉಪ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೊಮ್ಮನಹಳ್ಳಿ , ಬೆಂಗಳೂರು. 


ಎನ್ . ವಾಸುದೇವ 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಬಿ .ಕೆ .ಶ್ರೀನಿವಾಸ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 

ಸಾಂಖ್ಯಿಕ ಇಲಾಖೆ (ಎಸ್ - 5). 


ಪಿ . ಆರ್ . 448 


281 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


205 


HIGH COURT OF KARNATAKA 

NOTIFICATION 
No .GOB (1) 19(30 )/2012 , BANGALORE , DATED : 03rd March , 2012 
The Presiding Officer of the Court of VI Addl. District and Sessions Judge , Mysore , is concurrently appointed as the 
Presiding Officer of the Court of V Addl. District and Sessions Judge , Mysore , during the leave period of Sri. Somaraju , V Addl. 
District and Sessions Judge , Mysore, i.e, from 15 -03 -2012 to 25 -03- 2012(bdi). 


By Order of the High Court , 

K . SOMASHEKAR , 
Registrar (Judicial) 


P . R : 449 


HIGH COURT OF KARNATAKA 


NOTIFICATION 
No.GOB (l) 21(1)/ 2012, BANGALORE, DATED : 02nd March , 2012 
The Presiding Officer of the Court of Addl. Civil Judge and JMFC .,Mandya is concurrently appointed as the Presiding 
Officer of the Court of Prl. Civil Judge and JMFC .,Mandya, during the leave period of Smt.Ishrath Jahan Ara, Prl. Civil Judge and 
JMFC ., Mandya , i.e, from 18 -03- 2012 to 17 -04 - 2012 (bdi). 


By Order of the High Court, 

K .SOMASHEKAR , 
Registrar ( Judicial) 


P . R : 450 


HIGH COURT OF KARNATAKA 


NOTIFICATION 


No .GOB(l) 21 (31)/2012 , BANGALORE , DATED : 07th March , 2012 


The Presiding Officer of the Court of Prl. Civil Judge and JMFC., D .K ., Mangalore , is continued in concurrent charge of 
the Presiding Officer of the court of the | Addl. Civil Judge and JMFC ., D .K ., Mangalore , during the leave period of Smt. K . 
Srividya , 1 Addl. Civil Judge and JMFC ., D .K ., Mangalore, i.e , from 16 -03 -2012 to 19-04 -2012(bdi). 


By Order of the High Court, 

K .SOMASHEKAR , 
Registrar ( Judicial) 


P . R : 451 


HIGH COURT OF KARNATAKA 


NOTIFICATION 


No .GOB(I) 20 ( 16 )/2012 , BANGALORE, DATED : 03rd March , 2012 


The Presiding Officer of the Court of Prl. Senior Civil Judge and CJM ., Bijapur, is concurrently appointed as the 
Presiding Officer of the court of | Addl. Senior Civil Judge and CJM ., Bijapur, during the leave period of Sri. M . Ramachandra,, 
| Addl. Senior Civil Judge and CJM ., Bijapur, i.e, from 05 -03-2012 to 03 -04- 2012 (bdi). 


By Order of the High Court , 

K .SOMASHEKAR , 
Registrar ( Judicial) 


P . R : 452 


200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


JO1 - 9 


HIGH COURT OF KARNATAKA 


NOTIFICATION 


No.GOB (l) 21(21)/2012, BANGALORE, DATED: 02nd March, 2012 


The Presiding Officer of the Court of Prl. Civil Judge and JMFC., Kollegal, is concurrently appointed as the Presiding 
Officer of the court of Addl. Civil Judge and JMFC ., Kollegal, during the leave period of Smt. H .A .Shilpa, Addl. Civil Judge and 
JMFC ., Kollegal i.e, from 04-03- 2012 to 11 -04-2012 (bdi). 


By Order of the High Court, 

K . SOMASHEKAR , 
Registrar ( Judicial) 


P . R : 453 


HIGH COURT OF KARNATAKA 


NOTIFICATION 


No.GOB (I) 19(26)/2012, BANGALORE, DATED : 03rd March, 2012 


The Presiding Officer of the Court of Senior Civil Judge and JMFC ., Hunsur, is concurrently appointed as the Presiding 
Officer ofthe Fast Track Court, Hunsur , during the leave period of Smt. B .G . Ramaa, Presiding Officer, Fast Track Court, Hunsur, 
i.e, from 10-03- 2012 to 01 -04 -2012(bdi). 


By Order of the High Court, 

K . SOMASHEKAR , 

Registrar (Judicial) 
HIGH COURT OF KARNATAKA 


P .R : 454 


NOTIFICATION 


No .GOB(1) 246 /2007 , BANGALORE , DATED : 09th March , 2012 


It is hereby notified that the Court of XXIII Addl. City Civil and Sessions Judge , Bangalore City (Special Court for trial of 
cases filed by Lokayuktha under the Prevention of Corruption Act,) is shifted from the premises of the City Civil Court Complex to 
the Court situated at Gandhi Bhavan , Parappana Agrahara , Bangalore, with immediate effect and until further orders . 


By Order of the High Court , 

P. KRISHNA BHAT, 
Registrar General. 


P . R : 455 


HIGH COURT OF KARNATAKA 


NOTIFICATION 


No .GOB (1) 3/2012, BANGALORE, DATED : 05th March , 2012 


The Presiding Officers of the Courts mentioned at Column No .1 , below , are concurrently appointed as the Presiding 
Officers of the Courts mentiioned at Column No.2, with effect from 13.02.2012 and until further orders. 


Designation of the Presiding Officer 


Name of the Courts to which 
concurrent appointment is made 


( 1 ) 


(2 ) 


1. 


Civil Judge and JMFC , Harihar. 


Senior Civil Judge , Harihar, 
(on Criminal and Administration side ) 
Prl. Civil Judge, Davanagere . 
(on Civil side) 


2. 


281 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


Designation of the Presiding Officer 


Name of the Courts to which 


concurrent appointment is made 

(2 ) 


3. 


( 1) 
| Addl. Senior Civil Judge , Davanagere. (on 
Judicial and Administration side). 


JMFC- II Court, Davanagere . 


By Order of the High Court, 

P . KRISHNA BHAT, 
Registrar General. 


P .R : 456 


HIGH COURT OF KARNATAKA 


NOTIFICATION 


No.GOB (1) 28 /2001 , BANGALORE , DATED : 07th March , 2012 


In pursuance to Rule 118 - A (1) of K .C .S .Rs., sanction is hereby accorded for payment of cash equivalent of leave salary 
for Earned Leave at the credit of Sri. Nagaraj. B. Kulkarni, District Judge , subject to maximum of 240 days , on the date of his 
attaining the age of superannuation i.e ., on 31 -08 - 2011 . It is certified that no Departmental Enquiry was pending against the said 
Officer, as on that date 


By Order of the High Court , 

P . KRISHNA BHAT , 
RegistrarGeneral. 


P . R : 457 


HIGH COURT OF KARNATAKA 

NOTIFICATION 
No.GOB (I) 246 / 2007 , BANGALORE , DATED : 10th March , 2012 


It is hereby notified that the Court of XLVI Addl. City Civil & Sessions Judge, Bangalore City (CBI Court – CCH -47 ) is 
shifted from the premises of the City Civil Court Complex to the Court situated at Central Prison premises in Parappana Agrahara, 
Bangalore, for the limited purpose of production of Shri. Janardhana Reddy before the said Court on 12-03- 2012 . 


By Order of the High Court , 

P . KRISHNA BHAT, 
Registrar General. 


P . R : 458 


PERSONNEL AND ADMINISTRATIVE REFORMS SECRETARIAT 


NOTIFICATION 


No.DPAR 46 SFP 2012 , BANGALORE , DATED : 14th March , 2012 
Shri. N . Shivraj, SFS, Deputy Conservator of Forests, Jala Samvardhana Yojana Sangha , Sirsi is transferred with 
immediate effect and posted until further orders as Deputy Conservator of Forests, Cauvery Wildlife Division , Kollegal in the 
vacant post by keeping the IFS cadre post in abeyance. 


By Order and in the name of the Governor of Karnataka , 

N . SRINIVASA MURTHY, 
Under Secretary to Government, 

DP & AR ( Services -4). 


P . R : 459 


೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೯ , ೨೦೧೨ 


ಭಾಗ- ೨ 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 51 SAS 2012 , BANGALORE , DATED : 14th March , 2012 


The Regional Commissioner, Gulbarga Division, Gulbarga is placed in additional charge of the post of Secretary, 
Hyderabad Karnataka Area Development Board , Gulbarga with immediate effect and until further orders. 

By Order and in the name of the Governor ofKarnataka, 

U .H . NARAYANASWAMY, 

Under Secretary to Government, 
PR : 460 

DP & AR (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 49 ಆಸೇವ 2012 ( ಭಾಗ), ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್, 2012 . 
ಶ್ರೀಮತಿ ಪುಷ್ಪಲತಾ, ಹೆಚ್, ಕೆ.ಎ .ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 49 ಆಸೇವ 2012 
ದಿನಾಂಕ: 13 - 03 - 2012 ರಲ್ಲಿ ಉಪವಿಭಾಗಾಧಿಕಾರಿ , ಮಡಿಕೇರಿ ಉಪವಿಭಾಗ, ಮಡಿಕೇರಿ, ಕೊಡಗು ಜಿಲ್ಲೆ ಹುದ್ದೆಗೆ ವರ್ಗಾಯಿಸಿರುವುದನ್ನು ರದ್ದುಪಡಿಸಿ 
ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪವಿಭಾಗಾಧಿಕಾರಿ , ಕಾರವಾರ ಉಪವಿಭಾಗ, ಕಾರವಾರ, ಉತ್ತರ 
ಕನ್ನಡ ಜಿಲ್ಲೆ - ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿ . ಆ. ಸು . ಇ . (ಸೇವೆಗಳು - 2 ) . 


ಪಿ . ಆರ್ . 461 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ:27 :ಪಿಐಎಫ್ 2012, ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್, 2012. 
ಶ್ರೀಮತಿ ತಾರಾ ಅನುರಾಧ, ಬೆಂಗಳೂರು, ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ.ಸಿ. ಕೃಷ್ಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 


ಪಿ . ಆರ್ . 462 


